ಬೋಧನಾ ಕಲಿಕಾ ಸಾಮಗಿಗಳೊಂದಿಗೆ ನನ್ನ ಪ್ರಯತ್ನ 


ಬಿಕಾಶ್‌ 


ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಕಳೆದ ಐದು ವರ್ಷಗಳಲ್ಲಿ, ದೇಶದಾದ್ಯಂತ ಹಲವು ರೀತಿಯ 
ಶಾಲೆಗಳನ್ನು ಭೇಟಿ ಮಾಡುವ ಅವಕಾಶ ನನಗೆ ದೊರೆಯಿತು. ಮಜುಲಿಯಲ್ಲಿ ವೆಲ್‌ ಫೇರ್‌ 
ಟ್ರಸ್ಟ್‌ ವೊಂದು ನಡೆಸುತ್ತಿರುವ ಬುಡಕಟ್ಟಿ ಮಕ್ಕಳು ಕಲಿಯುತ್ತಿರುವ ಶಾಲೆ ಹಾಗೂ 
ಮುಂಬೈನಲ್ಲಿ ಗಣ್ಯ ವ್ಯಕ್ತಿಗಳ ಮಕ್ಕಳೇ ದಾಖಲಾತಿ ಪಡೆಯುವ ಶಾಲೆಗಳಿಗೂ ಭೇಟಿ ನೀಡಿದೆ. 
ಹೀಗೆ ನಾನು ನೋಡಿದ ವಿವಿಧ ಶಾಲೆಗಳು ನನ್ನಲ್ಲಿ ಹಲವಾರು ಪ್ರಶ್ನೆಗಳನ್ನು ಹುಟ್ಟಿಸಿದವು. 


ಶಾಲೆಯ ಮೂಲಸೌಕರ್ಯ, ಶಿಕ್ಷಕರ ಗುಣಮಟ್ಟ, ಪಠ್ಯಕ್ರಮ ಮತ್ತು ಕಲಿಕಾ 
ಸಂಪನ್ನೂಲಗಳನ್ನು ಬಳಸಿಕೊಳ್ಳುವ ವಿಷಯದಲ್ಲಿ ಕಂಡುಬಂದಂತಹ 
ಅಸಮಾನತೆಗಳನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಕಟಿ ವಾಸಕ್ಕೆ 
ತೆರೆದುಕೊಂಡದ್ದು ನಮ್ಮ ದೇಶದಲ್ಲಿ ಇಂಥದ್ದನ್ನೇ ಹೆಚ್ಚಾಗಿ ಕಾಣುತಿರುವುದಕ್ಕೆ 
ತಾಳ್ಗೆಯನ್ನು ಕಲಿಸಿತು. ಇದು ನನ್ನ ಸಾಮರ್ಥ್ಯದ ಮಿತಿಯೊಳಗೆ ವಾಸ್ತವ ಪರಿಸ್ಥಿತಿಯನ್ನು 
ಹೆಚ್ಚು ಸಮಾನವಾಗಿಸಲು ನಾನು ಏನು ಮಾಡಬಹುದು ಎಂಬುದನ್ನು 
ಪರ್ಯಾಲೋಚಿಸಲು ಹಚ್ಚಿತು. 


ನಾನು ಪ್ರಥಮ್‌ ಎಜುಕೇಶನ್‌ ಫೌಂಡೇಶನ್‌ ಜೊತೆ ಕಲಸ ಮಾಡುತ್ತಿದ್ದ ಸಮಯ, 
ಅಸ್ಸಾಂನ ಬೃಹತ್‌ ಟೆಲಿಕಾಂ ಸಂಸ್ಥೆಯವರು ಪ್ರಾಯೋಜಿಸಿದ ಒಂದು ಶಿಕಣ ತಂತ್ರಜ್ಞಾನ 
ಮೂಲಸೌಕರ್ಯವನ್ನು ಸ್ಥಾಪಿಸುವ ತಂಡದ ಸದಸ್ಯನಾಗಿ ಕಾರ್ಯನಿರ್ಮ್ವಹಿಸುತ್ತಿದ್ದೆ. 
ಮೂಲಸೌಕರ್ಯಗಳನ್ನು ಸ್ಥಾಪಿಸುವುದರ ಹೊರತಾಗಿ, ಶಾಲೆಯಲ್ಲಿ ಬೋಧನೆ ಮತ್ತು 
ಕಲಿಕಾ ಆಚರಣೆಗಳನ್ನು ಸುಧಾರಿಸುವುದು ಕೂಡ ನಮ್ಮ ಮುಖ್ಯ ಉದ್ದೇಶಗಳಲ್ಲಿ 
ಒಂದಾಗಿತ್ತು. 


ನಾವು ಶಾಲೆಗಳಿಗೆ ಪರಿಚಯಿಸಿದ ವ್ಯವಸ್ಥೆಯು ಶಿಕಕರನ್ನು ಮೂಲಭೂತವಾಗಿ 
'ವೇದಿಕೆಯ ಮೇಲೆ ಯಷಿ' ಯಾಗಿರುವವರು ಎನ್ನುವುದಕ್ಕಿಂತ ಹೆಚ್ಚಾಗಿ 'ಪಕ್ಕದಲ್ಲಿ ನಿಂತು 
ಮಾರ್ಗದರ್ಶನ' ಮಾಡುವವರು ಆಗಿರಬೇಕು ಎನ್ನುವ ಗುರಿಯನ್ನು ಹೊಂದಿತ್ತು. ಡಿಜಿಟಿಲ್‌ 
ಉಪಕರಣವು ಅವರ ಪಠದ್ಯಕ್ರಮದೊಂದಿಗೆ ಹೊಂದಾಣಿಕೆ ಮಾಡಿತು, ಮತ್ತು ಮುಖ್ಯವಾಗಿ, 
ಪಾಠ ಮಾಡಲು ಅವಶ್ಯಕವಾಗಿರುವ ಬೋಧನಾ ಕಲಿಕಾ ಸಾಮಗ್ರಿಯನ್ನು 
ವಿನ್ಯಾಸಗೊಳಿಸಲು ಹಂತ-ಹಂತದ ಸೂಚನೆಗಳನ್ನು ನೀಡುವುದರ ಮೂಲಕ ಶಿಕ್ಷಕರನ್ನು 
ಸಾಕಷ್ಟು ವಿಷಯದೊಂದಿಗೆ ಸಬಲಗೊಳಿಸಿತು. ಶಿಕಕರು ತಮ್ಮ ತರಗತಿಗಾಗಿ ಕಲಿಕಾ 
ಸಾಮಗಿಗಳನ್ನು ತಯಾರಿಸಲು ಯತ್ನಿಸುತ್ತಿದ್ದ ಪ್ರಯತ್ನಗಳನ್ನು ನೋಡಲು ನಿಜಕ್ಕೂ 
ಸ್ಫೂರ್ತಿದಾಯಕವಾಗಿತ್ತು ಮತ್ತು ಅದರಲ್ಲಿ ಒಂದು ಅತ್ಯಂತ ಪ್ರೇರೇಪಿಸುವ ಕ್ಷಣವೆಂದರೆ 
ವಿದ್ಯಾರ್ಥಿಗಳು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಾಗ ಶಿಕ್ಷಕರು ಸುಗಮಕಾರರಾಗಿ ಅಥವಾ 
ಬೋಧನಾ ನೇತಾರರಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತಿದ್ದುದು. 


ಈ ಬರಹದಲ್ಲಿ, ನಾನು ಎರಡು ಪ್ರಕರಣಗಳನ್ನು ಸಂಕ್ಷಿಪ್ತವಾಗಿ ಹಂಚಿಕೊಳ್ಳಲು 
ಬಯಸುತ್ತೇನೆ: ಒಬ್ಬರು ದಿಬ್ರುಗಡ್ಡ ಖಾಸಗಿ ಅನುದಾನಿತ ಶಾಲೆಯ ಶಿಕಕರು ಮತ್ತು 
ಇನ್ನೊಬ್ಬರು ಮುಂಬೈನ ರ್ಥಾರಿ ಶಾಲೆಯವರು. 


ಅಸ್ಸಾಂನ ದಿಬ್ರುಗಥ್‌ ನಲ್ಲಿರುವ ರಾಷ್ಟ್ರಭಾಷಾ ಶಾಲೆಯಲ್ಲಿ ಮಕ್ಕಳಿಗೆ ಅನುಭವದ 
ಕಲಿಕೆಯನ್ನು ನೀಡುವ ಸಲುವಾಗಿ ಶಿಕಕರು ಮಕ್ಕಳೊಟ್ಟಿಗೆ ಸೇರಿ ಬೀಜಗಳು ಮತ್ತು 
ಮೊಳಕೆಯೊಡೆಯುವುದರ ಬಗ್ಗೆ ಪ್ರಯೋಗವೊಂದನ್ನು ತಮ್ಮ ತರಗತಿಯಲ್ಲಿ ಮಾಡಿದರು. 
ಈ ಪಾಠಯೋಜನೆಯ ಬಗ್ಗೆ ಶಿಕಕರು ಮುಂಚಿತವಾಗಿಯೇ ಮಕ್ಕಳಿಗೆ ತಿಳಿಸಿದ್ದರು. ಕನಿಷ್ಠ 
ಒಂದು ವಿಧದ ಬೀಜವನ್ನು ತರಲು ಮಕಳಿಗೆ ಸಾಕಷ್ಟು ಸಮಯವನ್ನು ಸಹ ನೀಡಿದ್ದರು. 
ಅರ್ಧ ಕತರಿಸಿದ ಪ್ಲಾಸ್ಟಿಕ್‌ ಬಾಟಲಿಗಳಲ್ಲಿ, ಅದರ ಅರ್ಧ ಭಾಗಕ್ಕೆ ತುಂಬಿದ ಮಣ್ಣಿನಲ್ಲಿ 
ಬೀಜಗಳನ್ನು ನೆಡಲು ವಿದ್ಯಾರ್ಥಿಗಳಿಗೆ ಸೂಚನೆ ನೀಡಿದ್ದರು. 


ಪಾಠದ ಸಮಯವು ಪ್ರಾರಂಭವಾಗುವುದಕೂ, ಮುಂಚೆ, ಅವರು ಬೆಳವಣಿಗೆಯ 
ವಿವಿಧ ಹಂತಗಳಲ್ಲಿ ಇರುವ ಸಸಿಗಳ ಒಂದು ಸೆಟ್‌ ಅನ್ನು ಸಿದ್ಧಪಡಿಸಿದ್ದರು. ತರಗತಿಯ 
ಮೊದಲ ದಿನವೇ ಆ ಸಸಿಗಳ ಕುಂಡಗಳನ್ನು ತರಗತಿಯೊಳಗೆ ತಂದು ಮೇಜಿನ ಮೇಲೆ 
ಸಾಲಾಗಿ ಇರಿಸಿದರು. ಇದರಲ್ಲಿ ತರಗತಿಯಲ್ಲಿದ್ದ ಎಲ್ಲಾ ವಿದ್ಯಾರ್ಥಿಗಳು ಉತ್ಸುಕರಾಗಿ 
ತೊಡಗಿಸಿಕೊಂಡಿದ್ದರು - ಅವರೆಲ್ಲ ಹೇಗೆ ತರಗತಿಯ ಮೇಲೆ ಹಿಡಿತವನ್ನು ಸಾಧಿಸಿದ್ದರೆ೦ದರೆ 
ಅಲ್ಲಿ ಕುತೂಹಲ, ಗದ್ದಲ ತುಂಬಿ ಹೋಗಿತ್ತು. ನನ್ನ ಪಕ್ಕದಲ್ಲಿ ಕುಳಿತಿದ್ದ ಇಬ್ಬರು 
ವಿದ್ಯಾರ್ಥಿಗಳು ಪರಸ್ಪರ ಸಂಭಾಷಣೆ ಮಾಡುತ್ತಿದ್ದುದನ್ನು ನಾನು ಗಮನಿಸಿದೆ. ಅವರು 
ವೇಗವಾಗಿ ಬೆಳೆಯುವ ಬೀಜವನ್ನು ತಂದಿದ್ದರೆ ಇಂದು ಅದು ತುಂಬಾ ಎತ್ತರವಾದ 
ಸಸಿಯಾಗಿ ಬೆಳೆದಿರುತ್ತಿತ್ತು ಎಂದು ಮಾತನಾಡಿಕೂಳ್ಳತ್ತಿದ್ದರು. ಒಬ್ಬ ವಿದ್ಯಾರ್ಥಿನಿ ತನ್ನ 
ನಿರಾಶೆಯನ್ನು ತಡೆಯಲಾಗದೇ, ಶಿಕ್ಷಕರನ್ನು ಕುರಿತು ನಾನು ಪ್ರತಿದಿನ ಗಿಡಕ್ಕೆ ನೀರು 
ಹಾಕುತ್ತಿದ್ದರೂ ಸಹ ಏಕ ನನ್ನಗಿಡ ಇನ್ನೂ ಬೆಳೆದಿಲ್ಲ ಎಂದು ಕೇಳಿಯೇ ಬಿಟ್ಕಿಳು. 


ಮೊಳಕೆಯೊಡೆಯದಿರುವ ಬೀಜ ಬಿತ್ತಿದ ಆ ಮಗುವಿನ ಜೊತೆ ಮಾತನಾಡಿದಾಗ 
ನಂತರ, ಶಿಕ್ಷಕರು ತಾಳ್ನೆಯಿಂದ ತರಗತಿಯನ್ನು ಪ್ರಾರಂಭಿಸಿದರು. ಅವರು ತಾವು 
ನಡೆಸುತ್ತಿದ್ದ ತರಗತಿಯ ಬಗ್ಗೆ ಸ್ಪಷ್ಟ ಉದ್ದೇಶ ಹೊಂದಿದ್ದರು ಮತ್ತು ವಿದ್ಯಾರ್ಥಿಗಳು 
ಸಸ್ಯಗಳ ಬಗ್ಗೆ ಕಲಿಯಲು ಸಿದ್ಮರಾಗಿದ್ದರು. 


ಅಂದಿನ ತರಗತಿಯು ಬೀಜಪೊಂದು ಸಸಿಯಾಗಿ ಬೆಳೆಯುವ, ಅನೇಕ, ಕಣ ಬಿಟ್ಟು ಕ್ಷಣ 
ಅಥವಾ ಒಂದು ಸ್ಥಿರಾಂತರದಲ್ಲಿ ತೆಗೆದ ಚಿತ್ರಗಳನ್ನು ಜೋಡಿಸಿ ಮಾಡಿದ ಕಾಲಾನುಕ್ರಮದ 
ವೀಡಿಯೊ ಮೂಲಕ ಬೀಜದ ಹಂತದಿಂದ ಹಿಡಿದು ಸಸಿಯಾಗಿ ಬೆಳೆಯುವವರೆಗಿನ 
ಪ್ರಕ್ರಿಯೆಯನ್ನು ವಿವರಿಸುವ ಮೂರು ಬಿಮಿಷಗಳ ವೀಡಿಯೊವನ್ನು ತೋರಿಸುವುದರ 
ಮೂಲಕ ಪ್ರಾರಂಭವಾಯಿತು. ಈ ಮೂರು ನಿಮಿಷಗಳ ಅವಧಿಯಲ್ಲಿ ಸಸಿ ಗಿಡವಾಗಿ 
ಬೆಳೆಯುವ ಇಡೀ ಪ್ರಕ್ರಿಯೆಯನ್ನು ನೋಡಿದ ವಿದ್ಯಾರ್ಥಿಗಳು ಹೆಚ್ಚು, ಸಂತೋಷಪಟ್ಟಿರು. 
ಆದಾಗ್ಯೂ, ಈ ವೀಡಿಯೊವನ್ನು ನೋಡಿದ ಅನೇಕ ವಿದ್ಯಾರ್ಥಿಗಳನ್ನು "ಅದು ಯಾವ ಬೀಜ 
ಅಷ್ಟು ವೇಗವಾಗಿ ಬೆಳೆಯುತ್ತೆ?" ಎಂದು ಪ್ರಶ್ನಿಸುವಂತೆ ಮಾಡಿತು. ವಿದ್ಯಾರ್ಥಿಗಳ ಈ ಎಲ್ಲಾ 
ಪ್ರಶ್ನೆಗಳನ್ನು ಸ್ಲಿರಾಂತರದಲ್ಲಿ ತೆಗೆದ ಚಿತ್ರಗಳ ಜೋಡಣೆಯಿಂದ ಮಾಡಿದ ವೀಡಿಯೊ 
ಎಂದರೆ ಏನು ಎಂದು ವಿವರಿಸುವುದರ ಮೂಲಕ ಮತ್ತು ಅಲ್ಪ ಸಮಯದಲ್ಲಿ ಇಡೀ 
ಬೆಳವಣಿಗೆಯ ಪ್ರಕ್ರಿಯೆಯನ್ನು ಹೇಗೆ ತೋರಿಸಲಾಯಿತು ಎಂದು ಸ್ಪಷ್ಟಗೊಳಿಸಲಾಯಿತು. 
ಇಡೀ ತರಗತಿಯ ವಿದ್ಯಾರ್ಥಿಗಳು ಈ ರೀತಿ ವೀಡಿಯೊವನ್ನು ಮಾಡುವ ಪ್ರಕ್ರಿಯೆಯ ಬಗ್ಗೆ 
ತಿಳಿದು ಬಹಳ ಹರ್ಷಚಿತರಾದರು. 


ಈ ದೃಶ್ಯಗಳನ್ನು ವೀಕ್ಷಿಸಿದ ನಂತರ, ಶಿಕಕರು ವಿದ್ಯಾರ್ಥಿಗಳನ್ನು ಅವರು ಬಿತ್ತಿದ್ದ 
ಬೀಜದ ಬೆಳವಣಿಗೆಯ ಬಗ್ಗೆ ದಾಖಲೆ ಮಾಡಿದ್ದೀರಾ ಎಂದು ಕೇಳಿದರು. ಹೆಚ್ಚಿನ 
ವಿದ್ಯಾರ್ಥಿಗಳು ತಮ್ಮ ವೀಕ್ಷಣೆಯನ್ನು ದಾಖಲೆ ಮಾಡಿದ್ದರು. ಅದು ಹೆಚ್ಚು ವಿದ್ಯಾರ್ಥಿಗಳು 
ಇದ್ದ ತರಗತಿಯಾಗಿದ್ದರಿಂದ ಅವುಗಳನ್ನು ಆಮೇಲೆ ಪರಿಶೀಲಿಸುವ ಸಲುವಾಗಿ ಶಿಕ್ಷಕರು 
ಮೊದಲು ಎಲ್ಲಾ ವಿದ್ಯಾರ್ಥಿಗಳ ನೋಟ್‌ ಬುಕ್‌ ಗಳನ್ನು ಸಂಗ್ರಹಿಸತೊಡಗಿದರು. ಆಗ ಒಬ್ಬ 


ವಿದ್ಯಾರ್ಥಿನಿಯು ತಾನು ಹಾಕಿದ ಬೀಜವು ಮೊಳಕೆಯೊಡೆಯದ್ದರಿಂದ ತನ್ನ ನೋಟ್‌ ಬುಕ್‌ 
ಕೊಡಲು ಹಿ೦ಜರಿಯುತ್ತಿದ್ದಳು, ಆಗ ಶಿಕ್ಷಕರು ಅವಳಿಗೆ ನೋಟ್‌ ಬುಕ್‌ ಸಲ್ಲಿಸುವಂತೆ 
ಪ್ರೋತ್ಸಾಹಿಸಿದರು. 


ಶಿಕ್ಷಕರು ಎಲ್ಲಾ ಕುಂಡಗಳನ್ನು ಒಂದೇ ಸಾಲಿನಲ್ಲಿ ಜೋಡಿಸಿದ್ದರಿಂದ ಎಲ್ಲಾ 
ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ನೋಡಲು ಸಹಾಯವಾಯಿತು. ಶಿಕ್ಷಕರು ವಿದ್ಯಾರ್ಥಿಗಳನ್ನು 
ಕುರಿತು ನೀವು ಬೀಜವನ್ನು ಆಯ್ತೆ ಮಾಡುವುದರಿಂದ ಹಿಡಿದು ಅದನ್ನು ಕುಂಡದೊಳಗೆ 
ನೆಡುವವದೆಗಿನ ಪ್ರಕ್ರಿಯೆಯನ್ನು ಕುರಿತ ಅವರ ಅನುಭವವನ್ನು ಹಂಜಿಕೊಳ್ಳವಂತೆ 
ಹೇಳಿದರು. ತರಗತಿಯ ಭಾಗವಹಿಸುವಿಕೆಯು ನನಗೆ ಆಶ್ಚರ್ಯವನ್ನುಂಟುಮಾಡಿತು - ಅಲ್ಲಿ 
ಉತ್ಸಾಹ, ಉತ್ಸುಕತೆ ಮತ್ತು ಇನ್ನಷ್ಟು ಕಲಿಯಬೇಕೆಂಬ ಹಂಬಲ ತುಂಬಿ ತುಳುಕುತ್ತಿತ್ತು. 


ಬೀಜಗಳ ವಿಧಗಳು ಮತ್ತು ಅವು ಮೊಳಕೆಯೊಡೆಯಲು ಬೇಕಾದ ಸ್ಥಿತಿಗತಿಯ ಬಗ್ಗೆ 
ವಿದ್ಯಾರ್ಥಿಗಳು ತಿಳಿದುಕೊಂಡದ್ದು ಅಲ್ಲಿ ಕಂಡುಬಂದ ಕಲಿಕೆಯಾಗಿತ್ತು. ಕೆಲವು ಬೀಜಗಳು 
ಏಕೆ ಮೊಳಕೆಯೊಡೆಯಲಿಲ್ಲ ಮತ್ತು ಅದು ಮೊಳಕೆಯೊಡೆಯಲು ಇನ್ನೂ ಸಮಯ ಬೇಕೇ 
ಎಂಬುದನ್ನು ವೀಕ್ಲಿಸಲು ಅವರು ಪ್ರಯತ್ಲಿಸಬಹುದಾದ ಮುಂದಿನ ಹಂತದ 
ಸಂಭವನೀಯತೆಯನ್ನು ಅನ್ನೇಷಿಸಿದರು. ಶಿಕ್ಷಕರು ಬೆಳವಣಿಗೆಗೆ ಅವಶ್ಯಕವಾದ ಸೂಕ್ತ 
ಪರಿಸ್ಥಿತಿಯ ಮಾಹಿತಿ ನೀಡುವ ಮೂಲಕ ವಿದ್ಯಾರ್ಥಿಗಳನ್ನು ಬೆಂಬಲಿಸಿದರು. 


ತರಗತಿಯು ತುಂಬಾ ತೃಪ್ಪಿಯಿಂದ ಮತ್ತು ಉತ್ಸಾಹದಿಂದ ಕೂಡಿತ್ತು, ಜೊತೆಗೆ 
ವಿದ್ಯಾರ್ಥಿಗಳು ಮುಂದಿನ ಕ್ರಮಗಳ ಕುರಿತು ಮಾತುಕತೆಯಾಡುತ್ತಿದ್ದರು. ತಕ್ಷಣ ಶಿಕ್ಷಕರು, 
ಬಿತ್ತಿದ ಬೀಜ ಇನ್ನೂ ಮೊಳಕೆ ಯೊಡೆಯದೇ ಇದ್ದಂತಹ ಮಗುವಿನ ಬಳಿ ಹೋಗಿ 
ವಿಚಾರಿಸಿದರು. ಆ ವಿದ್ಯಾರ್ಥಿನಿಯು ತರಗತಿಯ ನಂತರ ಸಮಾಧಾನದಿಂದಿದ್ದಳು. ಏಕೆಂದರೆ 
ಅವಳಿಗೆ ಬೀಜ ಏಕೆ ಮೊಳಕೆಯೊಡೆಯಲಿಲ್ಲ ಎಂಬುದಕ್ಕೆ ಸೂಕ್ತ ಉತ್ತರಗಳು ಸಿಕ್ಕಿದ್ದವು. 
ಇದರಿಂದ ಅವಳು ಪ್ರೇರೇಪಿತಗೊಂಡು ಮತ್ತೊಮ್ಮೆ ಪ್ರಯತ್ನಿಸಲು ಉತ್ಪುಕಳಾಗಿದ್ದಳು; ಬೀಜ 
ಮೊಳಕೆಯೊಡೆಯಲು ಬೇಕಾದ ಸ್ಥಿತಿಯನ್ನು ಒದಗಿಸಲು ತಯಾರಿದಳು. 


ಆ ದಿನದ ಕೊನೆಯಲ್ಲಿ, ಶಿಕಕರು ಅವರ ತರಗತಿಯ ಬಗ್ಗೆ ಯಾವ ರೀತಿಯಲ್ಲಿ 
ಪ್ರತಿಕ್ರಿಯಿಸುವರು ಎಂಬುದನ್ನು ತಿಳಿಯಲು ನಾನು ಅವರನ್ನು ಭೇಟಿ ಮಾಡಿದಾಗ, ಅವರು 
ಮುಗುಳ್ನಗುತ್ತಾ ಹೀಗೆ ಉತರಿಸಿದರು: 'ಇದು ವಿದ್ಯಾರ್ಥಿಗಳ ಪ್ರಯತ್ನ, ನಾನು ಕೇವಲ 
ಮಾರ್ಗದರ್ಶಕನಾಗಿದ್ದೆ ಮತ್ತು ಕೆಲವು ಸೂಚನೆಗಳನ್ನು ಮಾತ್ರ ನಬೀಡಿದ್ದೇನೆ': ಅವರು 
ಹೇಳಿದ ಮಾತುಗಳನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಪಾಠ ಮಾಡಲು 
ಸೂಕವಾದ ಯೋಜನೆ ಮತ್ತು ಕಲಿಯುವವರಿಗೆ ಸಮಯೋಚಿತ, ನಿರ್ದಿಷ್ಟ ಮತ್ತು ಸ್ಪಷ್ಟ 
ಸೂಚನೆಗಳನ್ನು ನೀಡಿದ ಅವರ ಪ್ರಯತ್ನಗಳನ್ನು ನಾನು ಪ್ರಶಂಸಿಸಿದೆ. ಅವರು ತರಗತಿಯ 
ಬೋಧನೆಯಲ್ಲಿ ನೀಡಬೇಕಾದ ಸೂಚನೆಗಳ ಪ್ರತಿ ನಿಮಿಷವನ್ನೂ ಪ್ರಜ್ಞಾಪೂರ್ವಕವಾಗಿ 
ಬಳಸಿದರು. 


ಈ ತರಗತಿಯ ಅವಲೋಕನವೇ ನನಗೊಂದು ಕಲಿಕಾ ಶಕ್ತಿಯಾಗಿತ್ತು. ಮಕ್ಕಳಿಗೆ 
ಕಲಿಸುವ ಸಲುವಾಗಿ ಶಿಕಕರು ಎಷ್ಟು ಬೇಕಾದರೂ ಶ್ರಮಪಡುತ್ತಾರೆ ಎಂದು ನಾನು ಈ 
ಮೊದಲು ಕೇಳಿದ್ದೆ. ತಮ್ಮ ನಿರಂತರ ಕಾರ್ಯಕ್ಷಮತೆಯಿಂದಾಗಿ ರಾಷ್ಟ್ರಮಟ್ಟದಲ್ಲಿ ಮನ್ನಣೆ 
ಪಡೆದ ಶಿಕ್ಷಕರ ಬಗ್ಗೆಯೂ ಕೇಳಿದ್ದೆ. ಆದರೆ ಇದೇ ಮೊದಲ ಬಾರಿ, ಒಬ್ಬ ಅಸಾಧಾರಣ ಮತ್ತು 
ನನ್ನ ಹಾಗೂ ಮಕ್ಕಳ ಇಬ್ಬರ ಮನಸ್ಸನ್ನೂ ಗೆದ್ದ ಶಿಕ್ಷಕರನ್ನು ನೋಡಿದೆ. 


2015 ರಲ್ಲಿ, ನಮ್ಮ ಪಾಲುದಾರ ಶಾಲೆಯ ಶಿಕಕಿಯೊಬ್ಬರನ್ನು ಅವರ ನವೀನ 
ಬೋಧನಾ ಕಲಿಕಾ ಸಾಧನಗಳ ಮೂಲಕ ತರಗತಿಯ ಅನುಭವವನ್ನು ಉತ್ಕಷ್ಟಗೊಳಿಸುವ 


ಪ್ರಯತ್ನಗಳಿಗಾಗಿ "ಟೇಚರ್‌ ಇನ್ನೋವೇಟರ್‌' ಎಂದು ಗುರುತಿಸಲಾಗಿತ್ತು. ವಿದ್ಯುತ್‌ 
ಉಳಿತಾಯ ಎಂಬ ವಿಷಯದ ಕುರಿತು ಪಾಠ ಮಾಡುವಾಗ, ಅವರು ತಮ್ಮ ಎಲ್ಲಾ 
ವಿದ್ಯಾರ್ಥಿಗಳಿಗೆ ಶಮವಾಗಿ ಕಳೆದ ಮೂರು ತಿಂಗಳ ಅವರ ಮನೆಯ ವಿದ್ಯತ್‌ ಬಿಲ್‌ ಗಳನ್ನು 
ತೆಗೆದುಕೊಂಡು ಬರುವಂತೆ ಸೂಚಿಸಿದ್ದರು ಮತ್ತು ವಿದ್ಯುತ್‌ ಅನ್ನು ಉಳಿತಾಯ 
ಮಾಡುವುದು ಹೇಗೆ ಎಂಬುದರ ಬಗ್ಗೆ ಪಾಠವನ್ನು ಮಾಡಲಾಯಿತು. ಬಳಕೆ ಮಾಡುವ 
ಯೂನಿಟ್‌ ಮತ್ತು ಹಣವನ್ನು ಹೇಗೆ ಕಡಿಮೆ ಮಾಡಬಹುದು ಎಂಬುದನ್ನು ಕಲ್ಪಿಸಿಕೊಂಡು 
ಸಂ೦ಗಹಿಸಿದ ದತ್ತಾಂಶಗಳ ಸಹಾಯದಿಂದ ಅವರು ವಿದ್ಯತ್‌ ಮತ್ತು ಶುಲ್ಕದ ಹಣ 
ಎರಡನ್ನೂ ಹೇಗೆ ಉಳಿಸಬಹುದು ಎಂದು ತಿಳಿಯಲು ಸಾಧ್ಯವಾಯಿತು. ಶಿಕಕರ 
ನೇತೃತ್ವದಲ್ಲಿ "ಮನೆಯಲ್ಲಿ ವಿದ್ಯತ್‌ ಬಳಕೆಯನ್ನು ಹೇಗೆ ಕಡಿಮೆ ಮಾಡಬಹುದು" 
ಎಂಬುದರ ಬಗ್ಗೆ ತರಗತಿಯಲ್ಲಿ ಚರ್ಚೆಯನ್ನು ನಡೆಸಲಾಯಿತು. ಪ್ರತಿ ತಿಂಗಳು 
ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿ ವಿದ್ಯುಚ್ನಕ್ಲಿ ಉಳಿಸಲು ಕೈಗೊಂಡ ಕ್ರಮಗಳು ಕಡಿಮೆ 
ಯೂನಿಟ್‌ ಬಳಕೆಗೆ ಕಾರಣವಾಗಿವೆಯೇ ಎಂದು ಪ್ರತಿ ತಿಂಗಳ ಬಿಲ್‌ ಹೋಲಿಸುವ ಮೂಲಕ 
ಕಂಡುಕೊಳ್ಳವುದು. ಈ ಪ್ರಯೋಗವು ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಪ್ರಭಾವ 
ಬೀರುವುದನ್ನು ಶಿಕ್ಷಕರು ಕಂಡುಕೊಂಡರು. ವಿದ್ಯಾರ್ಥಿಗಳು ನಿಜ ಜೀವನದ ಸಮಸ್ಯೆ 
ಪರಿಹರಿಸಲು ತಮ್ಮ ಕಲಿಕೆಯನ್ನು ಉಪಯೋಗಿಸುತಿರುವುದಕೆ ಶಿಕಕರು ಹೆಚ್ಚು 
ಸಂತಸಪಟ್ಟರು. 


ಈ ಮೇಲಿನ ಎರಡೂ ಸಂದರ್ಭಗಳನ್ನು ಗಮನಿಸಿದಾಗ, ಬೋಧನಾ ಕಲಿಕಾ 
ಸಾಮಗಿಗಳು ಅಥವಾ ಪರಿಕರಗಳ ಬಳಕಯು ಕಡಿಮೆ-ವೆಚಜ್ಜದ ಅಥವಾ ಯಾವುದೇ 
ವೆಚ್ಚವಿಲ್ಲದವಾಗಿವೆ; ಆದಾಗ್ಯೂ, ಅವರಿಗೆ ನಿರ್ದಿಷ್ಟ ಪ್ರಮಾಣದ ಪೂರ್ವ-ಯೋಜನೆ ಮತ್ತು 
ಪಾಠ ಅಥವಾ ಪಠ್ಯಕ್ರಮದ ಉದ್ದೇಶಗಳೊಂದಿಗೆ ಜೋಡಿಸಿ ಕಾರ್ಯಗತಗೊಳಿಸುವ 
ಅಗತ್ಯವಿತ್ತು. ಕೆಲವೊಮ್ಮೆ ಪಾಠದ ಉದ್ದೇಶಗಳು ಅಸ್ಪಷ್ಟವಾಗಿದ್ದಾಗ ಅಥವಾ 
ಪರಿಣಾಮಕಾರಿ ಕಲಿಕೆಗಾಗಿ ಯೋಜನೆಯನ್ನು ರೂಪಿಸಿದ್ದರೂ ಸಹ ಅದು 
ಸದೃಳಕೆಯಾಗದೆಯೂ ಇರಬಹುದು. ಹೀಗಾಗಿ ಪಾಠದ ಉದ್ದೇಶದ ಬಗ್ಗೆ ಮೊದಲೇ 
ಸ್ಪಷ್ಟತೆಯನ್ನು ಹೊಂದಿರುವುದು ಆನಂತರ ಕಲಿಸಲು ಅರ್ಥಪೂರ್ಣ ಮಾರ್ಗಗಳನ್ನು 
ಕ೦ಂಡುಕೊಳ್ಳವುದು ತು೦ಬಾ ಮುಖ್ಯವಾಗಿರುತ್ತದೆ. 


ಪರಿಣಾಮಕಾರಿ ಬೋಧನೆಗಾಗಿ ಬೋಧನಾ ಕಲಿಕಾ ಸಾಮಗ್ರಿಯನ್ನು ಬಳಸುವ 
ಸಾಧ್ಯತೆಗಳು ಪಾಠದ ಉದ್ದೇಶದಿಂದ ಪ್ರಾರಂಭವಾಗುತ್ತವೆ ಎಂದು ನಾನು ಭಾವಿಸುತ್ತೇನೆ. 
ಒಮ್ಮೆ ಪಾಠದ ಉದ್ದೇಶವನ್ನು ಸ್ಪಷ್ಟಪಡಿಸಿಕೂಂಡ ನಂತರ, ಬೋಧನೆಗೆ ಅವಶ್ಯಕವಾಗಿರುವ 
ಕಲಿಕಾ ಸಾಮಗಿಗಳು ಮತ್ತು ಪರಿಕರಗಳನ್ನು ಯೋಜಿಸಲು ಸುಲಭವಾಗುತ್ತದೆ. ಕೆಲವು 
ಪರಿಕರಗಳು ಸುಲಭವಾಗಿ ಸಿಗಬಹುದು, ಕಲವೊಮ್ಮೆ ಪ್ರಚೋದನಾತಕ ಬುದ್ಧಿಮತ್ತೆಯ 
ಅಗತ್ಯವು ಇರುತದೆ. 


ವಿದ್ಯತ್‌ ಬಿಲ್‌, ಅಡುಗೆಮನೆ ತ್ಯಾಜ್ಯ ಅಳತೆ ಟೇಪ್‌ ಮುಂತಾದ ಸರಳವಾದ 
ವಸ್ತುಗಳನ್ನು ವಿವಿಧ ಪಾಠಗಳಿಗಾಗಿ ಬಳಸಬಹುದು. ಕಲಿಕಾ ಸಾಮಗಿಗಳು ಮತ್ತು 
ಪರಿಕರಗಳು ವಿಬಿನ್ನ ಕಲಿಕಾ ಶೈಲಿ ಹೊಂದಿರುವವರಿಗೆ ಉಪಯುಕವೆನಿಸುತ್ತವೆ ಮತ್ತು 
ಕಲಿಕೆಯ ಪ್ರಕ್ರಿಯೆಯನ್ನು ಅನುಭವಾತ್ಮಕವಾಗಿಸಲು ಸಹಾಯ ಮಾಡುತ್ತವೆ. 


KKK 


ಬಿಕಾಶ್‌: ಇವರು ಪ್ರಸುತ ಪ್ರಾಯೋಗಿಕ ಗಣಿತ ಪಠ್ಯಕ್ರಮವನ್ನು 
ಅನುಷ್ಠಾನಗೊಳಿಸುವ ಸಾಮಾಜಿಕ ಯೋಜನೆಯಾದ ಮವಿಕಲ್ಪ್‌ ಇಂಡಿಯಾದಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಜೀಂ ಪ್ರೇಮ್‌ ಜಿ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದ 


ನಂತರ ಪ್ರಥಮ್‌ ಎಜುಕೇಶನ್‌ ಫೌಂಡೇಶನ್ನಲ್ಲಿ ಶಿಕ್ಷಣ ಕ್ಷೇತ್ರದ ತಮ್ಮ ವೃತ್ತಿಜೀವನವನ್ನು 
ಪ್ರಾರಂಭಿಸಿದರು. ಅವರನ್ನು bಃkashbhandary.chetry@apu.edu.in ಇಮೇಲ್‌ ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ಲತಾ ತೆ. ಸಿ. : ಪರಿಶೀಲನೆ: ನಾಗಮಣಿ ಎಸ್‌. ಎನ್‌. 


